& 


ಕರ್ನಾಟಕ ವಿಧಾನ ಪರಿಷತ್ತು 


ಹುಕ್ಕಿ ಗುರುತಿಲ್ಲದ ಪಕ್ಷ ಸಂಖ್ಯೆ 


846 


ಸದಸ್ಯರ ಹೆಸರು 


ಡಾ: ವೈ.ಎ.ನಾರಾಯಣಸ್ವಾಮಿ. (ಶಿಕ್ಷಕರ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ ' 


09.03.2021 


ಉತ್ತರಿಸುವ ಸಚವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


py 
ಪ್ರಶ್ನೆ 


ಉತ್ತರ 


ಅ) 


ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲ್ಲೂಕಿನ 
ನಾಗವಲ್ಲಿಯ ಗಣಿಯಲ್ಲಿ ಜಿಲೆಟಿನ್‌, ಸ್ಫೋಟದಿಂದ 
ಅನಾಹುತ ಆಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ಈ ದುರಂತದಲ್ಲಿ 
ಆಗಿರುವ ಪ್ರಾಣಹಾನಿ ಹಾಗೂ ಇತರೆ' ನಷ್ಟ 


ಎಷ್ಟು (ವಿವರ ನೀಡುವುದು) 


ಎ... ಬಂದಿರುತ್ತದೆ. 
ಸ್ಪೋಟಕ ದುರಂತದಲ್ಲಿ ಆರು ಜನರು ಮೃತಪಟ್ಟಿದ್ದು, 


ನಷ್ಟದ ಕುರಿತು ಮಾಹಿತಿ ಇರುವುದಿಲ್ಲ. 


ಆ) 


ಈ ದುರಂತಕ್ಕೆ ಕಾರಣ ಏನು; 


ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು, ಹಿರೇನಾಗವಲ್ಲಿ 
ಗ್ರಾಮದಲ್ಲಿ ದಿನಾಂಕ 23.02.2021 ರಂದು ಸ್ಫೋಟಕ ಘಟನೆ 
ಸಂಬಂಧ ಗುಡಿಬಂಡೆ ಪೋಲೀಸ್‌ ಠಾಣೆಯಲ್ಲಿ ಮೊಕದ್ದಮೆ 
ಸಂಖ್ಯೆ 
ದಾಖಲಿಸಲಾಗಿದ್ದು, ಸದರಿ ಮೊಕದ್ದಮೆಯಲ್ಲಿ ನಮೂದಿಸಿರುವ 
ಮಾಹಿತಿಯಂತೆ ಕಲ್ಲುಗಣಿ ಗುತ್ತಿಗೆ ಪ್ರದೇಶದಲ್ಲಿ ದಾಸ್ತಾನು 
ಮಾಡಲಾಗಿದ್ದ ಸ್ಫೋಟಕಗಳನ್ನು ನಾಶಪಡಿಸುವ ಸಂದರ್ಭದಲ್ಲಿ 
ಸ್ಲೋಟವು' ಸಂಭವಿಸಿರುವುದು ಕಂಡುಬಂದಿರುತ್ತದೆ. ' 


0034/2021ನ್ನು ದಿನಾಂಕ ' 23.02.2021 


"| 


ಇಂತಹ ಅನಾಹುತಗಳು ಮರುಕಳಿಸದಂತೆ 
ಸರ್ಕಾರ ತೆಗೆದುಕೊಂಡ ಮುನ್ನೆಚ್ಚಿರಿಕೆಯ 


ಕ್ರಮಗಳೇನು? 


ರಾಜ್ಯ ವ್ಯಾಪ್ತಿಯಲ್ಲಿನ DGMS ನಿಂದ ಅನುಮತಿ ಪಡೆದು 


ಗಣಿ ಸುರಕ್ಷತಾ ನಿಯಮಗಳನ್ವಯ" ಕಲ್ಲುಗಣಿಗುತ್ತಿಗೆ 
. ಪ್ರದೇಶದಲ್ಲಿ ಕಾರ್ಯ ನಿರ್ವಹಿಸುವುದನ್ನು 

ಕಡ್ಡಾಯಗೊಳಿಸಲಾಗಿರುತ್ತದೆ. | 

ಜಿಲ್ಲಾ ಪೊಲೀಸ್‌ ಇಲಾಖೆಯ ಸಹಯೋಗದೊಂದಿಗೆ 


ಅಕ್ರಮ ಸ್ಫೋಟಕಗಳ ಸಂಗ್ರಹ, ಬಳಕೆ ಮತ್ತು ಸಾಗಾಣಿಕೆ 


ಮಾಡುವ ಹಾಗೂ ಸಮಗ್ರ ಗಣಿಗಾರಿಕೆ ಬಗ್ಗೆ ಜಂಟಿಯಾಗಿ 


ತಪಾಸಣೆ ನಡೆಸಿ ಆಡಿಟ್‌ ಮಾಡಿ ವರದಿಯನ್ನು ಸಿದ್ದಪಡಿಸಿ, 


ತಪ್ಪಿತಸ್ಥ. ಗುತ್ತಿಗೆದಾರರ ವಿರುದ್ಧ: ಸೂಕ್ತ ಕಮ 
ಜರುಗಿಸಲಾಗುವುದು. 


ರಾಜ್ಯ ವ್ಯಾಪ್ತಿಯಲ್ಲಿ ಕಲ್ಲುಗಣಿ ಸುರಕ್ಷತೆ ಮತ್ತು ಅನಧಿಕೃತ 
ಗಣಿಗಾರಿಕೆ ತಡೆ ಮಾಸಿಕ ಸಪ್ತಾಹವನ್ನು ಆಚರಿಸಲು ಕ್ರಮ 
ಕೈಗೊಳ್ಳಲಾಗಿದೆ. 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಬಾಕಿ ಇರುವ 
ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ಪ್ರತಿ ತಿಂಗಳು 
ಮೊದಲನೇ ಶನಿವಾಠ-: ವಿಭಾಗವಾರು ಗಣಿ ಅದಾಲತ್‌ 
ನಡೆಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ ಸಿಐ 124 ಎಂಎಂಎನ್‌ 2021 


uk 
(ಮುಶುಗೇಶ್‌_ಜರ್‌' ಫರಾಣಿ) 
ಗಣಿ ಮತ್ತೆ ಭೂವಿಜ್ಞಾನ ಸಚಿವರು. 


